ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


1161 
ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) - 
(ಸ್ಮಳೀಯ ಸಂಸ್ಥೆಗಳ ಕ್ನೇತು) 


ಉತ್ತರಿಸಬೇಕಾದ ದಿನಾಂಕ 17.03.2020 
ಉತ್ತರಿಸುವ ಸಚಿವರು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ, 
ಇಲಾಖಾ ಸಚಿವರು." 
ಪ್ರ.ಸಂ. ಪ್ರಶ್ನೆ ಉತ್ತರ 
(ಅ) | ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ !. ಅನ್ಯಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 
j ಜಾರಿಗೆಗೊಳಿಸಿದ ಬಳಿಕ ಆಹಾರ ಭಡ್ರೆತಾ | ಯಾವುದೇ ಅನುದಾನ ಒದಗಿಸಲಾಗುತ್ತಿಲ್ಲ. 
ಕಾಯ್ದೆ ಅನುಷ್ಠಾನವಾಗಿರುವುದರಿಂದ ಕಳೆದ 3 W 
ವರ್ಷಗಳಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಕೇಂದ್ರ ಸನನಣದಫು ರಾಷ್ಟೀಯ ಆಹಾರ ಭದ್ರತಾ 
| ಸರ್ಕಾರಕ್ಕೆ ಬಂದಿರುವ ಅನುದಾನವೆಷ್ಟು; ಕಾಯ್ದೆಯಡಿ ಪ್ರತಿ ಕೆಜಿಗೆ ರೂ3/-ರ ದರದಲ್ಲಿ ಪುತಿ 
(ವಿವರ ನೀಡುವುದು) | ಮಾಹೆಗೆ 2790)ಮೆ.ಟನ್‌ ಅಕ್ಕಿಯನ್ನು ಒದಗಿಸುತ್ತಿದೆ 
' |ಹಾಗೂ””ಸದರಿ”ಅಕ್ಕೆಯ ಸಾಗಾಣಿಕೆಗೆ ಪ್ರತಿ 
| ಹಿಂಟಾಲ್‌ಗೆ ರೂ.65 ಮತ್ತು ನ್ಯಾಯಬೆಲೆ ಅಂಗಡಿಗೆ 
ರ | ನೀಡುವ ಜಿಲ್ಲರೆ_ಲಾಭಾಂಶದ ರೂ87ರಲ್ಲಿ ಶೇ.50 
¥ ರಷ್ಟು ಅನುಧಾನವನ್ನು ನೀಡುತ್ತಿದೆ. ' 
(ಆ) | ಕೇಂದ್ರ. ಸರ್ಕಾರದ ಅನುದಾನದ ಜೊತೆಗೆ |. ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಗೆ 
ರಾಜ್ಯ ಸರ್ಕಾರ ಎಷ್ಟು ಅಸುದಾನ ಸೇರಿಸಿ 2019-20ನೇ ಸಾಲಿನಲ್ಲಿ 385967 ಕೋಟಿಗಳ 
ಅನ್ನಭಾಗ್ಯ ಯೋಜನೆಯನ್ನು | ಅನುದಾನವನ್ನು ನೀಡಲಾಗಿದೆ 
ಜಾರಿಗೊಳಿಸಲಾಗುತ್ತಿದೆ; 
(ಇ) | ಕೇಂದ್ರ ಸರ್ಕಾರದಿಂದ ಬರುತ್ತಿರುವ | ಅನ್ಯಬಾಗ್ಯ ಯೋಜನೆಗೆ ಕೇಂಲದ್ರ' ಸರ್ಕಾರದಿಂದ 
ಅಸುದಾನದಿಂದ ರಾಜ್ಯ ಸರ್ಕಾರದ ಬೊಕ್ಕಸದ | ಯಾವುದೇ ಅನುದಾನ ಒದಗಿಸಲಾಗುತ್ತಿಲ್ಲ, 
ಮೇಲೆ ಎಷ್ಟು ಹೊರೆ ತಗಿದೆ (ವಿವರ! SJ K 
| ನೀಡುವುದು) €೦ದ್ರ ಸರ್ಕಾರವು ರಾಷ್ಟೀಯ ಆಹಾರ ಭದ್ರತಾ 
| 1 | ಕಾಯ್ಸೆಯಣ ಪ್ರತಿ ಕೆಜಿಗೆ ರೂತ-ಗ ದಗದಲ್ಲಿ ಪ್ರತಿ 
i | ಮಾಹೆಗೆ 2740ಮೆ.ಟನ್‌ ಅಕ್ಕಿಯನ್ನು ಒದಗಿಸುತ್ತಿದೆ 
| | | ಹಾಗೂ ಸದರಿ ಅಕ್ಕಿಯ ಸಾಗಾಣಿಕೆಗೆ ಪ್ರತಿ! 
; i | ಕ್ವಿಂಟಾಲ್‌ಗೆ ರೂ65 ಮತ್ತು ನ್ಯಾಯಬೆಲೆ ಅಂಗಡಿಗೆ | 
| : | ನೀಡುವ ಚಿಲ್ಲರೆ ಲಾಭಾಂಶದ ರೂ87ರಲ್ಲಿ ಶೇ50| 
[ರಷ್ಟು ಅನುದಾನವನ್ನು ನೀಡುತ್ತಿದೆ 
7 ಈ ಅನ್ನು ಬಾಗ್ಯ ಯೋಜನೆಯಡಿ ಅಕ್ಕಿಯನ್ನು ' ಅನ್ನಭಾಗ್ಯ ಯೋಜನೆಗೆ ಹೊರ ರಾಜ್ಯಗಳಿಂದ 


! ಯಾವ ರಾಜ್ಯದಿಂದ ತರಿಸಲಾಗುತ್ತಿದೆ: ಈ 
ಅಕ್ಕಿಯ ದರವೆಷ್ಟು; ಸಾಗಾಣಿಕೆ 
| ವೆಚ್ಚವೆಷ್ಟು; (ವಿವರ ನೀಡುವುದು) 


i 


ಇತರೆ! 


| 
| ಅಕ್ಕಿಯನ್ನು ಖರೀದಿಸಲಾಗುತ್ತಿಲ್ಲ | 
| 
| 
| 
| 


(ಉ) ಹೊರ ರಾಜ್ಯದಿಂದ ತರಿಸುವ ಅಕ್ಕಿಯನ್ನು | ಹೊರ ರಾಜ್ಯಗಳಿಂದ ಅಕ್ಕಿಯನ್ನು 
ಸಾಗಾಣಿಕೆ ಮಾಡಲು ಯಾವ | ಖರೀದಿಸಲಾಗುತ್ತಿಲ್ಲ. 

ಮಾನದಂಡವನ್ನು ಅನುಸರಿಸಿ ಸಾಗಾಣಿಕೆಗಾಗಿ 
ವಹಿಸಿಕೊಡಲಾಗಿದೆ; ಹಾಗೂ ಅಕ್ಕಿಯನ್ನು 
ಹಾಲಿ ಸಾಗಾಣಿಕೆ ಮಾಡುತ್ತಿರುವ ಕಂಪನಿ 
ಏಜೆನ್ಸಿ ಯಾವುದು; 


(ಊ) | ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಗೆ | ರಾಜ್ಯದಲ್ಲಿ ಲೆವಿ ಪದ್ಧತಿ ಜಾರಿಯಲ್ಲಿ ಇರುವುದಿಲ್ಲ 
j ಸಂಗ್ರಹಿಸುತ್ತಿರುವ ಲೆವಿ ಪ್ರಮಾಣದ 
ಅಕ್ಕಿಯನ್ನು ಯಾವ ದರದಲ್ಲಿ 
ಖರೀದಿಸಲಾಗುತ್ತಿದೆ; 'ಸಂಗ್ರಹಿಸಿದ ಈ ಅಕ್ಕಿಯು 
ಎಷ್ಟು ತಿಂಗಳಿಗೆ ಸಾಕಾಗುತ್ತದೆ? (ವಿವರವಾದ 


ಮಾಹಿತಿ ನೀಡುವುದು) 
ಸಂಖ್ಯೆ: ಆನಾಸ 15 ಎಫ್‌ಪಿಪಿ 2020 (ಇ-ಆಫೀಸ್‌) y ರ 
| Mh; ಟ್ರಾ ಅ.ಗೋಪಾಲಯ್ಯ). NL 
ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ತ್ರ, ಇಲಾಖಾ ಸಚಿವರು. 


